


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೯ ಬೆಂಗಳೂರು, ಗುರುವಾರ, ಜೂನ್‌ ೫, ೨೦೧೪ (ಜ್ಯೇಷ್ಠ ೧೫, ಶಕ ವರ್ಷ ೧೯೩೬) ಸಂಚಿಕೆ ೨೩ 
Volume 149 Bangalore, Thursday, June 5, 2014 (Jyeishta 15, Shaka Varsha 1936) Issue 23 
ಭಾಗ ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರ ನಡವಳಿಗಳು 


ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌.ಪುರಂ ಹೋಬಳಿ, ಹೂಡಿ ಗ್ರಾಮದ ಸ.ನಂ. 86/ಎ, 86/ಬಿ 
ರಲ್ಲಿನ 5-00 ಎಕರೆ ಪ್ರದೇಶವನ್ನು ಕೊಳಚೆ ಪ್ರದೇಶವೆಂದು ಘೋಷಿಸಿರುವುದನ್ನು ಮಾರ್ಪಡಿಸಿ 
ಸ.ನಂ. 86/ಎ ರಲ್ಲಿ 1-23.08 ಎ/ಗುಂಟಿ ಪ್ರದೇಶಕ್ಕೆ ಮಾತ್ರ ಸೀಮಿತಗೊಳಿಸಿ ಕೊಳಚೆ ಪ್ರದೇಶವೆಂದು 
ಘೋಷಿಸುವ ಕುರಿತು. 


ಉಲ್ಲೇಖ: 1. ಈ ಕಛೇರಿ ಪಿಲಿಮಿನರಿ ಅಧಿಸೂಚನೆ ಸಂಖ್ಯೆ : ಕೆ.ಎಸ್‌.ಎ./ಸಿಆರ್‌/133/2010-11, 

ದಿನಾಂಕ 28.09.2010. 

2. ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ರವರ ಪತ್ರದ ಸಂಖ್ಯೆ : 
ಕ.ಕೊ.ನಿ.ಮ/ಕಂ/ಘೋ/2010-11/1931, ದಿನಾಂಕ 14-01-2011. 

3. ಈ ಕಛೇರಿ ಅಂತಿಮ ಅಧಿಸೂಚನೆ ಸಂಖ್ಯೆ : ಕೆ.ಎಸ್‌.ಎ./ಸಿಆರ್‌/133/2010-11, ದಿನಾಂಕ 28.05.2011. 

4. ಜಂಟಿ ಆಯುಕ್ತರು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಮಹದೇವಪುರ ವಲಯ, 
ಬೆಂಗಳೂರು ರವರ ಪತ್ರ ಸಂಖ್ಯೆ : ಮವ(ಆ) ಸಿಬ್ಬಂದಿ/ಸಿಆರ್‌/01/10-11, ದಿನಾಂಕ 15.02.2012. 

5. ಈ ಕಛೇರಿಯಿಂದ ಸರ್ಕಾರಕ್ಕೆ ಬರೆಯಲಾದ ಪತ್ರದ ದಿನಾಂಕ 18-08-2012. 

6. ಸರ್ಕಾರದ ಅಧೀನ ಕಾರ್ಯದರ್ಶಿ, ವಸತಿ ಇಲಾಖೆ (ವಸತಿ-2), ಬೆಂಗಳೂರು ರವರ ಪತ್ರ 
ಸಂಖ್ಯೆ: ವಇ/45/ಕೊಮಂಇ/2012, ದಿನಾಂಕ 19-09-2013. 


ಪ್ರಸ್ತಾವನೆ:- 

ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌.ಪುರಂ ಹೋಬಳಿ, ಹೂಡಿ ಗ್ರಾಮದ ಸ.ನಂ. 86//ಎ, 86/ಬಿ ರಲ್ಲಿನ 5-00 ಎಕರೆ ಕೊಳಚೆ 
ಪ್ರದೇಶವನ್ನು ಉಲ್ಲೇಖ («0ರಲ್ಲಿ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಉಲ್ಲೇಖ (2)ರ ಪತ್ರದಲ್ಲಿ ಆಯುಕ್ತರು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ ರವರು ವರದಿ ಸಲ್ಲಿಸಿ, ಮಂಡಳಿಯಲ್ಲಿ ಈವರೆವಿಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತಿಯಾಗಿರುವುದಿಲ್ಲವೆ೦ದೂ, ಹೀಗಾಗಿ 
ಈ ಪ್ರದೇಶವನ್ನು ಕೊಳಚೆ ಪ್ರದೇಶವೆಂದು ಅಂತಿಮವಾಗಿ ಘೋಷಿಸುವಂತೆ ಕೋರಿದ್ದ ಮೇರೆಗೆ, ಉಲ್ಲೇಖ (3)ರಲ್ಲಿ 5-00 ಎಕರೆ ಪ್ರದೇಶವನ್ನು ಕರ್ನಾಟಕ 
ಕೊಳಚೆ ಪ್ರದೇಶಗಳ (ನಿರ್ಮೂಲನೆ ಮತ್ತು ಅಭಿವೃದ್ಧಿ) ಕಾಯ್ದೆ 1973ರ ಕಲಂ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಲಾಗಿರುತ್ತದೆ. 


ಉಲ್ಲೇಖ (4)ರ ಪತ್ರದಲ್ಲಿ ಜಂಟಿ ಆಯುಕ್ತರು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಮಹದೇವಪುರ ವಲಯ, ಬೆಂಗಳೂರು ರವರು 

ಹೂಡಿ ಗ್ರಾಮದ ಸ.ನಂ. 86/ಎ ಮತ್ತು 86/ಬಿರ ವಿಸ್ತೀರ್ಣ 5-00 ಎಕರೆ ಜಮೀನು ಖಾಸಗಿ ಆಸ್ತಿಯಾಗಿದ್ದು, ಈ ಆಸ್ತಿಯಲ್ಲಿ ಒಂದು ಭಾಗ ಅಂದರೆ 

1-23.08 ಎ/ಗು೦ಟೆ ಜಾಗದಲ್ಲಿ ಮಾತ್ರ ಗುಡಿಸಲುಗಳು ನಿರ್ಮಾಣವಾಗಿದ್ದು, ಕೊಳಚೆ ಪ್ರದೇಶವಾಗಿರುತ್ತದೆಂದೂ, ಇನ್ನೂಳಿದ 3-23 ಎ/ಗುಂಟೆ ಪ್ರದೇಶವು 

ಭೂ ಮಾಲೀಕರ ವಶದಲ್ಲಿದ್ದು, ಈ ಹೆಚ್ಚುವರಿ ಪ್ರದೇಶವನ್ನು ಒಳಗೊಂಡಂತೆ ಅಂದರೆ ಕೊಳಚೆ ನಿವಾಸಿಗಳ ಗುಡಿಸಲುಗಳು ಇಲ್ಲದಿರುವ ಪ್ರದೇಶವನ್ನು 
(೩೮೧) 


೩೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೬ 





ಸೇರಿಸಿಕೊಂಡು ಘೋಷಿಸಿರುವುದು ತಪ್ಪಾದ ಕ್ರಮ ಎಂದು ಕಂಡುಬಂದಿರುತ್ತದೆಯೆಂದೂ, ಸದರಿ ಕೊಳಚೆ ಪ್ರದೇಶವು ಕೇವಲ 1-23.08 ಎ/ಗುಂಟೆ 
ಪ್ರದೇಶದಲ್ಲಿ 42 ಕುಟುಂಬಗಳನ್ನು ಮಾತ್ರ ಹೊಂದಿರುವುದರಿಂದ ಉಳಿದ 3-23 ಎ/ಗುಂಟೆ ಪ್ರದೇಶವನ್ನು ಕಲಂ 3ರ ಅಂತಿಮ ಅಧಿಸೂಚನೆಯಿಂದ 
ಕೈಬಿಡಲು ಕೋರಿರುತ್ತಾರೆ. 


ಉಲ್ಲೇಖ (5)ರ ಪತ್ರದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌.ಪುರ೦ ಹೋಬಳಿ, ಹೂಡಿ ಗ್ರಾಮದ ಸ.ನಂ. 86/ಎ ರಲ್ಲಿ ಕೇವಲ 
1-23.08 ಎ/ಗುಂಟೆ ಪ್ರದೇಶದಲ್ಲಿ ಮಾತ್ರ ಕೊಳಚೆ ಪ್ರದೇಶವಿರುವುದು ತಿಳಿದುಬಂದಿರುವ ಹಿನ್ನೆಲೆಯಲ್ಲಿ ಉಲ್ಲೇಖ (3) ರಂತೆ ಈ ಕಛೇರಿಯಿಂದ 
ಹೊರಡಿಸಲಾದ ಅಂತಿಮ ಅಧಿಸೂಚನೆಯನ್ನು ರದ್ದುಪಡಿಸಿ, 1-23.08 ಎ/ಗು೦ಟೆ ಪ್ರದೇಶದಲ್ಲಿರುವ ಕೊಳಚೆ ಪ್ರದೇಶಕ್ಕೆ ಸೀಮಿತವಾಗಿ ಪರಿಷ್ಕೃತ ಅಧಿಸೂಚನೆ 
ಹೊರಡಿಸುವ ಬಗ್ಗೆ ಸರ್ಕಾರದ ಅನುಮತಿ ಕೋರಲಾಗಿತ್ತು. 


ಉಲ್ಲೇಖ (6)ರ ಸರ್ಕಾರದ ಪತ್ರದಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯಿದೆ 1973ರ ಸೆಕ್ಷನ್‌ (3) ಮತ್ತು 
(1)ರಡಿ ಆಯಾಯ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶವೆಂದು ಘೋಷಿಸಲು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ 
ಅಧಿಸೂಚನೆ ಸಂಖ್ಯೆ : ಡಿಓಹೆಚ್‌/73/ಎಸ್‌ಬಿಎಂ/2001, ದಿನಾಂಕ 26-06-2002 ರಲ್ಲಿ ಅಧಿಕಾರ ನೀಡಲಾಗಿದ್ದು, ಅದರಂತೆ ಸದರಿ ಪ್ರಸ್ತಾವನೆ ಬಗ್ಗೆ 
ನಿಯಮಾನುಸಾರ ಪರಿಶೀಲಿಸಿ, ಮುಂದಿನ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿರುತ್ತಾರೆ. 


ಆದ್ದರಿಂದ ದಿನಾಂಕ 28-05-2011 ರಂದು ಈ ಕಛೇರಿಯಿಂದ ಹೊರಡಿಸಿರುವ ಅಂತಿಮ ಅಧಿಸೂಚನೆಯಲ್ಲಿರುವ ಬೆಂಗಳೂರು ಪೂರ್ವ 
ತಾಲ್ಲೂಕು, ಕೆ.ಆರ್‌.ಪುರಂ ಹೋಬಳಿ, ಹೂಡಿ ಗ್ರಾಮದ ಸ.ನಂ. 86/ಎ, 86/ಬಿ ರಲ್ಲಿನ 5-00 ಎಕರೆ ವಿಸ್ಕೀರ್ಣದ ಪೈಕಿ ಸ.ನ. 86/ಎ ರಲ್ಲಿನ 1-23.08 
ಎ/ಗುಂಟೆ ಜಮೀನಿಗೆ ದಿನಾ೦ಕ 27-06-2013 ರಂದು ರಾಜಸ್ವ ನಿರೀಕ್ಷಕರು, ತಾಲ್ಲೂಕು ಮೋಜಿಣಿದಾರರೊಂದಿಗೆ ತಹಸೀಲ್ದಾರ್‌, ಬೆಂಗಳೂರು ಪೂರ್ವ 
ತಾಲ್ಲೂಕು, ಕಾರ್ಯಪಾಲಕ ಅಭಿಯಂತರರು, ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ನಂ.1 
ಉಪ ವಿಭಾಗ, ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ಇವರುಗಳು ಜಂಟಿಯಾಗಿ ಖುದ್ದು ಸ್ಥಳ ತನಿಖೆ ಮಾಡಿ ಸಲ್ಲಿಸಿರುವ ವರದಿಯಲ್ಲಿ ಪ್ರಶ್ನಿತ 
ಜಮೀನಿಗೆ ಮಾತ್ರ ಕರ್ನಾಟಕ ಕೊಳಚೆ ಪ್ರದೇಶಗಳ (ನಿರ್ಮೂಲನೆ ಮತ್ತು ಅಭಿವೃದ್ಧಿ) ಕಾಯ್ದೆ 1973ರ ಕಲಂ 3 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ 
ಕೊಳಚೆ ಪ್ರದೇಶವಿರುವ ವಿಸ್ತೀರ್ಣಕ್ಕೆ ಮಾತ್ರ ಸೀಮಿತಗೊಳಿಸಿ, ಕೊಳಚೆ ಪ್ರದೇಶವೆಂದು ಅಂತಿಮವಾಗಿ ಘೋಷಿಸಿರುವುದನ್ನು ತಿದ್ದುಪಡಿ ಮಾಡಿ, ಉಳಿಕೆ 
ಪ್ರದೇಶವನ್ನು ಕೈಬಿಡಲು ಆದೇಶಿಸಿ ಅಧಿಸೂಚನೆಯಿಂದ ಕೈಬಿಡಲಾಗಿದೆ. 


ತಿದ್ದುಪಡಿ ಆದೇಶ 
ಸಂಖ್ಯೆ : ಕೆ.ಎಸ್‌.ಎ./ಸಿಆರ್‌/133/2010-11, ದಿನಾಂಕ 27-01-2014 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪೂರ್ವ ತಾಲ್ಲೂಕು, 
ಕೆ.ಆರ್‌.ಪುರಂ ಹೋಬಳಿ, ಹೂಡಿ ಗ್ರಾಮದ ಸ.ನಂ. 86/ಎ ರಲ್ಲಿನ 1-23.08 ಎ/ಗುಂಟೆ ವಿಸ್ತೀರ್ಣದಲ್ಲಿರುವ ಶಾಂತಿನಗರ ಕೊಳಚೆ ಪ್ರದೇಶದ ಚಕ್ಕುಬಂದಿ 
ಮತ್ತು ಹದ್ದುಬಸ್ತು ತಃಖ್ತೆ. 









































ಕೊಳಚೆ ಚಕ್ಕುಬಂದಿ 
ಕ್ರ ಕೊಳಚೆ ಪ್ರದೇಶದ ಪ್ರದೇಶದಲ್ಲಿರುವ ಹ ವಿಸ್ತೀರ್ಣ 
ಸಂ. ಹೆಸರು ಮತ್ತು ಸ್ಥಳ ಜಮೀನಿನ ಎ/ಗುಂಟೆ ಸ i ಜ್‌ ಹ್‌ 
ಮಾಲೀಕರ ಹೆಸರು ಜ್ರ 
1, ಶಾಂತಿನಗರ ಜಿ. ರತ್ನಮ್ಮ 86/1 1-23.08 ಸ.ನಂ. 86/2 | ಸ.ನಂ.84ರ ಸ.ನಂ. ರಸ್ತೆ 
ಕೊಳಚೆ ಪ್ರದೇಶ, | ಜಿ. ರಮೇಶ, ಮತ್ತು ಜಮೀನು 86/ಎ ರ 
ಹೂಡಿ ಗ್ರಾಮ | ವಿಜಯಕುಮಾರ್‌ ಸ.ನಂ.110ರ ಉಳಿಕೆ 
ಕೆ.ಆರ್‌.ಪುರಂ ಜಮೀನು ಜಮೀನು 
ಹೋಬಳಿ, 
ಬೆಂಗಳೂರು 
ಪೂರ್ವ ತಾಲ್ಲೂಕು 
ಡಾ॥ ಜೆ.ಸಿ. ಪ್ರಕಾಶ್‌, 
ಸ ಜಿಲ್ಲಾಧಿಕಾರಿಗಳು, 
50- 50 


ಬೆಂಗಳೂರು ಜಿಲ್ಲೆ, ಬೆಂಗಳೂರು 








ಭಾಗ ೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್‌ ೫, ೨೦೧೪ ೩೮೩ 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ : ೧೧250712014 ದಿನಾಂಕ: 26/05/2014 


ಸಾರೆ 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಠಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಭೂಸ್ವಾಧೀನ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು Tumkur ಜಿಲ್ಲೆಯ 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: LAQ/SR/23/2012-13 ,ದಿನಾಂಕ :20/11/2012 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 
ಮತ್ತು ಕರ್ನಾಟಕ ಕಾಯ್ದೆ 33/1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894)(1)5ಎ ಪ್ರಕರಣದ (2)ನೇ ಉಪಪ್ರಕರಣದ ಮತು, 6(1ಎ) ಪ್ರಕರಣದ ಮೇರೆಗೆ 


ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 





ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ವಿಶೇಷ ಭೂಸ್ವಾಧೀನಾಧಿಕಾರಿ, Tumkur ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಗೆ ೂಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ 
ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 
7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ, Tumkur ಇವರ ಕಛೇರಿಯಲ್ಲಿ ಇಡಲಾಗಿದೆ. 





























ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Tumkur ಹೋಬಳಿ : ಬೆಳ್ಳಾವಿ ಗ್ರಾಮ : ದೊಡ್ಡೇರಿ 
Agricultural 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
1 V.ರೇಣುಕಪ್ರಸಾದ್‌/ಲೇ..ವೀರಣ್ಣ 3/*1* ಖುಷ್ಕಿ 71 ಉಳಿಕೆ 4 ಉಳಿಕೆ 0.2.08 0-05 
V.ಬಸವರಾಜು/ಲೇ..ವೀರಣ್ಣ ಬಟ Joint Owner 
V.ಭಾನುಪ್ರಕಾಶ್‌/ಲೇ..ವೀರಣ್ಣ 3 Joint Owner 
V.ಹರೀಶ್‌ಬಾಬು/ಲೇ..ವೀರಣ್ಣ 3/1 Joint Owner 
2 B.G.ಸೋಮಶೇಖರಯ್ಯ!ಲೇ..ಗುಬ್ಬಣ್ಣಿ 3/*/* ಖುಷ್ಕಿ 71 ಉಳಿಕೆ 4 ಉಳಿಕೆ 0.3.08 0-07 
3 G.ವಿರೂಪಾಕ್ಷಯ್ಯ!ಲೇ..ಗುಬ್ಬಣ್ಣ 3/1 ಖುಷ್ಕಿ 71 ಉಳಿಕೆ 4 ಉಳಿಕೆ 0.1.08 0-03 
71 ಉಳಿಕೆ 4 ಉಳಿಕೆ 0.7.08 














































































































೩೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೬ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 

ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 

4 D.N. ಶಿವನಂಜಯ್ಯ/ಬಿನ್‌ ನಂಜಪ್ಪ 4,/*/1 ಬಾಗಾಯ್ತು 4/2 3/2 4/3 ಉಳಿಕೆ 0.1.04 0-03 
4/2 3/2 4/3 ಉಳಿಕೆ 0.1.04 

5 D.N. ಶಿವನಂಜಯ್ಯ/ಬಿನ್‌ ನಂಜಪ್ಪ 4/52 | ಬಾಗಾಯ್ತು 3 5/2 4/1 ಉಳಿಕೆ 0.0.08 0-01 
3 5/2 4/1 ಉಳಿಕೆ 0.0.08 

6 D.N. ಶಿವನಂಜಯ್ಯ/ಬಿನ್‌ ನಂಜಪ್ಪ 4/*/3 ಬಾಗಾಯ್ತು 4/1 ಉಳಿಕೆ 4/5 ಉಳಿಕೆ 0.0.08 0-01 
4/1 ಉಳಿಕೆ 4/5 ಉಳಿಕೆ 0.0.08 

7 D.N. ಶಿವನಂಜಯ್ಯ/ಬಿನ್‌ ನಂಜಯ್ಯ 41*15 | ಬಾಗಾಯ್ತು 415 ಉಳಿಕೆ 7/7 ಉಳಿಕೆ 0.1.08 0-05 
4/5 ಉಳಿಕೆ 7/7 ಉಳಿಕೆ 0.1.08 

8 ಸಿದ್ದರಾಮಣ್ಣ/ಬಿನ್‌ ಹುಚ್ಚಪ್ಪ 5/2 ಖುಷ್ಕಿ 3 ಉಳಿಕೆ 7/1 4/2 0.0.08 0-01 
3 ಉಳಿಕೆ 7/1 4/2 0.0.08 

9 D.S. ವಜ್ರಪ್ಪ!ಬಿನ್‌ ಸಿದ್ದಗಂಗಪ್ಪ 521/1 ಖುಷ್ಕಿ 57/7 ಉಳಿಕೆ 55/2 ಉಳಿಕೆ 0.5.00 0-11 
57/7 ಉಳಿಕೆ 55/2 ಉಳಿಕೆ 0.5.00 

10 D.N. ಶಿವನಂಜಯ್ಯ/ಬಿನ್‌ ನಂಜಪ್ಪ 53/*/* ತರಿ 54/1 ಉಳಿಕೆ ಗಡಿ ಉಳಿಕೆ 0.4.00 0-13 
54/1 ಉಳಿಕೆ ಗಡಿ ಉಳಿಕೆ 0.4.00 

11 D.N. ಶಿವನಂಜಯ್ಯ/ಬಿನ್‌ ನಂಜಪ್ಪ 54/*/1 ಖುಷ್ಕಿ 55/2 ಉಳಿಕೆ 53 ಉಳಿಕೆ 0.6.00 0-02 
55/2 ಉಳಿಕೆ 53 ಉಳಿಕೆ 0.6.00 

12 ಪಾರ್ವತಮ್ಮ/ಕೋಂ ವಜ್ರಪ್ಪ 55/2 ಖುಷ್ಕಿ 52/1 ಉಳಿಕೆ 54/1 ಉಳಿಕೆ 0.2.00 0-03 

13 ವಜ್ರಪ್ಪ/ಬಿನ್‌ ನರಸಯ್ಯ 55/*/2 ಖುಷ್ಕಿ 52/1 ಉಳಿಕೆ 54/1 ಉಳಿಕೆ 0.3.00 0-04 
52/1 ಉಳಿಕೆ 54/1 ಉಳಿಕೆ 0.5.00 

14 D.B. ನಂಜುಂಡಸ್ವಾಮಿ ಬಿನ್‌ 72/2 ಖುಷ್ಕಿ 78/1 ಉಳಿಕೆ 72/3ಎ ಉಳಿಕೆ 0.1.00 0-01 

ಬಸವರಾಜಯ್ಯ!/ 

78/1 ಉಳಿಕೆ 72/3ಎ ಉಳಿಕೆ 0.1.00 

















































































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೩೮೫ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 

ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 

15 ಸಿದ್ದಗಂಗಯ್ಯ/ಬಿನ್‌ ರಾಮಲಿಂಗೇಗೌಡ 72/*/3A ಖುಷ್ಕಿ 72/2 ಉಳಿಕೆ 72/4 ಉಳಿಕೆ 0.1.00 0-02 
72/2 ಉಳಿಕೆ 72/4 ಉಳಿಕೆ 0.1.00 

16 ರೇವಣ್ಣಸಿದ್ದಯ್ಯ/ಬಿನ್‌ ರಾಮಲಿಂಗೇಗೌಡ 72/*/3B ಖುಷ್ಕಿ 72/2 ಉಳಿಕೆ 72/4 72/1 0.0.04 0-02 
72/2 ಉಳಿಕೆ 72/4 72/1 0.0.04 

17 ಕಮಲಮ್ಮ/ಕೋಂ ಸಿದ್ದಗಂಗಯ್ಯ 72/*/4 ಖುಷ್ಕಿ. |72/3ಎ,3ಬಿ ಉಳಿಕೆ 72/5 ಉಳಿಕೆ 0.1.00 1-01 
72/3ಎ,3ಬಿ ಉಳಿಕೆ 72/5 ಉಳಿಕೆ 0.1.00 

18 7೧.5. ಶಿವಕುಮಾರ್‌/ಬಿನ್‌ ಸಿದ್ದಲಿಂಗಯ್ಯ 72/15 ಖುಷ್ಕಿ 72/4 ಉಳಿಕೆ 3 ಉಳಿಕೆ 0.1.00 0-01 
72/4 ಉಳಿಕೆ 3 ಉಳಿಕೆ 0.1.00 

19 ಸಿದ್ದಲಿಂಗಯ್ಯ/ಬಿನ್‌ ಗರುಡಯ್ಯ 78/12 ಖುಷ್ಕಿ ರಸ್ತೆ ಉಳಿಕೆ 78/4 ಉಳಿಕೆ 0.1.00 0-02 
ರಸ್ತೆ ಉಳಿಕೆ 78/4 ಉಳಿಕೆ 0.1.00 

20 ನಂಜುಂಡಸ್ವಾಮಿ /ಬಿನ್‌ ಬಸವರಾಜಯ್ಯ 78/1/4 ಖುಷ್ಕಿ ಸ್ಟೆ ಉಳಿಕೆ 7212 ಉಳಿಕೆ 0.2.00 0-04 
ರಸ್ತೆ ಉಳಿಕೆ 72/2 ಉಳಿಕೆ 0.2.00 

21 ದೊಡ್ಡಯ್ಯ!ಬಿನ್‌ ನಿಂಗಮ್ಮ 80/*/* ಖುಷ್ಕಿ 81/12 ಉಳಿಕೆ ರಸ್ತೆ ಉಳಿಕೆ 0.4.00 0-08 
81/12 ಉಳಿಕೆ ರಸ್ತೆ ಉಳಿಕೆ 0.4.00 

22 ಸಿದ್ದರಾಮಯ್ಯ/ಬಿನ್‌ ೧.5, ಗಂಗಪ್ಪ 81/*/1 | ಬಾಗಾಯ್ತು 2/2 81/2 80 ಉಳಿಕೆ 0.2.00 0-06 

23 ಸಿದ್ದರಾಮಯ್ಯಗ/ಬಿನ್‌ ೧.5. ಗಂಗಪ್ಪ 81/*/1 ಖುಷ್ಕಿ 2/2 81/2 80 ಉಳಿಕೆ 0.2.04 0-05 

ಜಯಪ್ರಕಾಶ್‌/ಬಿನ್‌ D.S. ಗಂಗಪ್ಪ 81/*/1 Joint Owner 

2/2 81/2 80 ಉಳಿಕೆ 0.4.04 

24 ಐ.5.ರಾಮಲಿಂಗಯ್ಯ / 81/1/2 | ಬಾಗಾಯ್ತು 82/2 ಉಳಿಕೆ 80 8/1 0.1.00 0-03 

ಬಿನ್‌ ಲೇ.ಸಿದ್ದಲಿಂಗಪ್ಪ 

82/2 ಉಳಿಕೆ 80 8/1 0.1.00 











































































































೩೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೬ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 

ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 

25 ದೊಡ್ಡಯ್ಯ/ಚಿಕ್ಕಕರಿಯಪ್ಪ 82/1/2 ಖುಷ್ಕಿ 100/3ಬಿ ಉಳಿಕ 81/1 ಉಳಿಕ 0.3.00 0-06 
100/3ಬಿ ಉಳಿಕೆ 81/1 ಉಳಿಕೆ 0.3.00 

26 ದ್ರಾಕ್ಷಾಯಣಮ್ಮ/ಲೇಟ್‌ ಆನಂದಯ್ಯ 99/*/1 ಖುಷ್ಕಿ 104/3 ಉಳಿಕೆ 99/2 ಉಳಿಕೆ 0.3.00 0-09 
104/3 ಉಳಿಕೆ 99/2 ಉಳಿಕೆ 0.3.00 

27 D.S. ಶಿವಕುಮಾರ್‌/ಬಿನ್‌ ಸಿದ್ದಲಿಂಗಯ್ಯ 99/*/2 ಖುಷ್ಕಿ 99/1 ಉಳಿಕೆ 99/3ಎ ಉಳಿಕೆ 0.3.00 0-09 
99/1 ಉಳಿಕೆ 99/3ಎ ಉಳಿಕೆ 0.3.00 

28 ಶಿವಕುಮಾರ್‌ /ಬಿನ್‌ ಲೇ.ಚಂದ್ರಪ್ಪ 99/*/3A | ಖುಷ್ಕಿ 99/2 ಉಳಿಕೆ 100/3 ಉಳಿಕೆ 0.3.00 0-08 
99/2 ಉಳಿಕೆ 100/3ಸಿ ಉಳಿಕೆ 0.3.00 

29 ಸಿದ್ದರಾಮಯ್‌ಯ/ಬಿನ್‌ ವಜ್ರಪ್ಪ 100/*/3b1 ಖುಷ್ಕಿ 100/33 ಉಳಿಕೆ 82/2 ಉಳಿಕೆ 0.0.08 0-01 
100/3ಸಿ ಉಳಿಕೆ 82/2 ಉಳಿಕೆ 0.0.08 

30 S.ಮಂಜುಳಾ/ಲೇ..D.ಳ.ರಮೇಶ 100/*/3b2| ಖುಷ್ಕಿ 100/3 ಉಳಿಕೆ 82/2 ಉಳಿಕೆ 0.1.00 0-02 
100/3ಸಿ ಉಳಿಕೆ 82/2 ಉಳಿಕೆ 0.1.00 

31 ಶಿವಕುಮಾರ್‌ /ಬಿನ್‌ ಲೇಟ್‌.ಚಂದ್ರಪ್ಪ 100/*/3C | ಖುಷ್ಕಿ 99/3ಎ ಉಳಿಕೆ 100/3ಸಿ ಉಳಿಕೆ 0.1.00 0-03 
99/3ಎ ಉಳಿಕೆ 100/3ಸಿ | ಉಳಿಕೆ 0.1.00 

32 ಐ. ಶಿವಣ್ಣ/ಬಿನ್‌ ರಾಮಯ್ಯ 104/*/3 ಖುಷ್ಕಿ 104/5 ಉಳಿಕೆ 99/1 ಉಳಿಕೆ 0.1.08 0-02 
104/5 ಉಳಿಕೆ 99/1 ಉಳಿಕೆ 0.1.08 

33 ಸಿದ್ದಗಂಗಯ್ಯ/ಬಿನ್‌ ರಾಮಲಿಂಗೇಗೌಡ 104/1/5 ಖುಷ್ಕಿ 105/3 ಉಳಿಕೆ 104/3 ಉಳಿಕೆ 0.1.08 0-02 
105/3 ಉಳಿಕೆ 104/3 ಉಳಿಕೆ 0.1.08 

34 D.R. ಸಿದ್ದರಾಮಯ್ಯ/ಬಿನ್‌ ರಾಮಲಿಂಗಯ್ಯ 105/*/3 ಖುಷ್ಕಿ 105/4 ಉಳಿಕೆ 104/5 ಉಳಿಕೆ 0.15.00 0-27 
105/4 ಉಳಿಕೆ 104/5 ಉಳಿಕೆ 0.15.00 






































































































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೩೮೭ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
35 ಶಿಬಯ್ಯ/ಬಿನ್‌ ನರಸಯ್ಯ 105/*/4 ಖುಷ್ಕಿ ಗಡಿ ಉಳಿಕೆ+105/5 | 105/2 ಉಳಿಕೆ 0.2.00 0-03 
ಗಡಿ ಉಳಿಕೆ+105/5 | 105/2 ಉಳಿಕೆ 0.2.00 
36 ರಾಜಶೇಖರಯ್ಯ/ದೊಡ್ಡಕರಿಯಪ್ಪ 112/1 ಖುಷ್ಕಿ ಉಳಿಕೆ ಕೆರೆ ಉಳಿಕೆ 79 0.8.00 0-14 
ಉಳಿಕೆ ಕೆರೆ ಉಳಿಕೆ 79 0.8.00 
Village Extents: 2.10.12 
ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Tumkur ಹೋಬಳಿ : ಬೆಳ್ಳಾವಿ ಗ್ರಾಮ : ಚನ್ನೇನಹಳ್ಳಿ 
Agricultural 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
1 ಕೆಂಪಮ್ಮ/ಕೋಂ ವೀರಣ್ಣ 2/*/1 ಖುಷ್ಕಿ ಉಳಿಕೆ ರಸ್ತೆ ಉಳಿಕೆ 205 0.2.00 0-04 
ಉಳಿಕೆ ರಸ್ತೆ ಉಳಿಕೆ 205 0.2.00 
2 C.V ನಟರಾಜು/C.V ವಿರೂಪಾಕ್ಷಯ್ಯ 211/2 ಖುಷ್ಕಿ ಉಳಿಕೆ ರಸ್ತೆ ಉಳಿಕೆ 205 0.6.00 0-12 
ಉಳಿಕೆ ರಸ್ತೆ ಉಳಿಕೆ 205 0.6.00 
3 CV. ಕಾಂತರಾಜು/ವೀರಭದ್ರಯ್ಯ 12/*/3 ಖುಷ್ಕಿ ಉಳಿಕೆ 13/2 ಉಳಿಕೆ ರಸ್ತ 0.1.00 0-02 
G.P. ಹೇಮ/C.V. ಕಾಂತರಾಜು 12/*13 Joint Owner 
ಉಳಿಕೆ 13/2 ಉಳಿಕೆ ರಸ್ತೆ 0.1.00 
4 ೦.ವೀರಯ್ಯ!ಬಿನ್‌ ಚಿಕ್ಕನರಸಯ್ಯ 13/*/1 ಖುಷ್ಕಿ ಉಳಿಕೆ 13/1 14 13/2 0.1.00 0-14 
ಉಳಿಕೆ 13/1 14 13/2 0.1.00 

















































































































೩೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೬ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
5 C.V. ಕಾಂತರಾಜು/ವೀರಭದ್ರಯ್ಯ 13/*/2 ಖುಷ್ಕಿ ಉಳಿಕೆ ಕೆರೆ ಉಳಿಕೆ 13/2 0.1.00 0-02 
6.೧. ಹೇಮ/C.V. ಕಾಂತರಾಜು 13/*/2 Joint Owner 

ಉಳಿಕೆ ಕೆರೆ ಉಳಿಕೆ 13/2 0.1.00 

6 ತಳವಾರಿಕೆ ಇನಾಂ/ 14/*1* ಖುಷ್ಕಿ 13/2 ಉಳಿಕೆ 15 ಉಳಿಕೆ 0.1.00 0-01 
13/2 ಉಳಿಕೆ 15 ಉಳಿಕೆ 0.1.00 

7 ಹನುಮಂತಯ್ಯಗ!ಬಿನ್‌ ಚಿಕ್ಕಣ್ಣ 15/*/* ಖುಷ್ಕಿ 14 ಉಳಿಕೆ ರಸ್ತೆ ಉಳಿಕೆ 0.7.00 0-14 
14 ಉಳಿಕೆ ರಸ್ತೆ ಉಳಿಕೆ 0.7.00 

8 ಗಂಗಾಧರಯ್ಯ/ಬಿನ್‌ ರೇವಣ್ಣ 18/*/1A1 | ಖುಷ್ಕಿ 18/1ಎ2 ಉಳಿಕೆ 18/2 ಉಳಿಕೆ 0.1.00 0-02 
18/1ಎ2 ಉಳಿಕೆ 18/2 ಉಳಿಕೆ 0.1.00 

9 ಸಿ.ಬಸವರಾಜು /ಬಿನ್‌ ಸಿ.ವಿ. ಚನ್ನಬಸವಯ್ಯ 18/*/1A2 | ಖುಷ್ಕಿ ರಸ್ತೆ ಉಳಿಕೆ 18/1ಎ1 ಉಳಿಕೆ 0.1.08 0-03 
ರಸ್ತೆ ಉಳಿಕೆ 18/1ಎ1 ಉಳಿಕೆ 0.1.08 

10. /ಸೋಮಣ್ಣ/ಕೆಂಪಳಗೌಡ 18/*/2 ಖುಷ್ಕಿ 18/1ಎ1 ಉಳಿಕೆ 18/3 ಉಳಿಕೆ 0.1.08 0-03 
18/11 ಉಳಿಕೆ 18/3 ಉಳಿಕೆ 0.1.08 

11 ವೀರಪ್ಪಾಜಿ/ಬಿನ್‌ ಚನ್ನಬಸವಯ್ಯ 18/*/3 ಖುಷ್ಕಿ 18/2 ಉಳಿಕೆ 19 ಉಳಿಕೆ 0.1.00 0-02 
18/2 ಉಳಿಕೆ 19 ಉಳಿಕೆ 0.1.00 

12 1|G.R.ಕೃಷ್ಣಮೂರ್ತಿ!ಬಿನ್‌ ರಂಗಮ್ಮ 19/*/* ಖುಷ್ಕಿ 18/3 ಉಳಿಕೆ 63/1 ಉಳಿಕೆ 0.1.00 0-02 
18/3 ಉಳಿಕೆ 63/1 ಉಳಿಕೆ 0.1.00 

13 (ಕೆಂಪಮ್ಮ/ಕೋಂ T.R.ನಂಜುಂಡಯ್ಯ 53/*/1A2 ತರಿ 58 ಉಳಿಕೆ 54 ಉಳಿಕೆ 0.1.08 0-04 

14 |ಮಂಜುನಾಥ!ಬಿನ್‌ ದಾಸತಿಮ್ಮಯ್ಯ 53/*/1A2 ತರಿ 58 ಉಳಿ 54 ಉಳಿಕೆ 0.0.12 0-02 

15 (ಬಸವರಾಜು/ಬಿನ್‌ ದಾಸತಿಮ್ಮಯ್ಯ 53/*/1A2 ತರಿ 58 ಉಳಿಕೆ 54 ಉಳಿಕೆ 0.0.12 0-02 
58 ಉಳಿಕೆ 54 ಉಳಿಕೆ 0.3.00 









































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೩೮೯ 







































































ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 

ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 

T.N. ಮಂಜುನಾಥ/T.R. ನಂಜುಂಡಯ್ಯ 53/*/1A3 ತರಿ 54/1 ಉಳಿಕೆ ಕೆರೆ ಉಳಿಕೆ 0.2.08 0-06 
54/1 ಉಳಿಕೆ ಕೆರೆ ಉಳಿಕೆ 0.2.08 

ಕೆಂಪಣ್ಣ/ಬಿನ್‌ ಶೀಬಿರಂಗಯ್ಯ 54/*/1 ತರಿ 54/2 ಉಳಿಕೆ ಉಳಿಕೆ ಉಳಿಕೆ 0.1.00 0-02 
54/2 ಉಳಿಕೆ ಉಳಿಕೆ ಉಳಿಕೆ 0.1.00 

ಮಹದೇವಮ್ಮ/ಕೋಂ ರಂಗನಾಥಯ್ಯ 54/*/2 ತರಿ 53/1ಎ2 ಉಳಿಕೆ 54/1 ಉಳಿಕೆ 0.1.08 0-03 
53/1ಎ2 ಉಳಿಕೆ 54/1 ಉಳಿಕೆ 0.1.08 

ರಾಜಮ್ಮ /ಲೇ ರಾಮಚಂದ್ರಯ್ಯ 58/*/1A1 ಖುಷ್ಮಿ 58/1ಎ2 ಉಳಿಕೆ 58/2 ಉಳಿಕೆ 0.0.04 0-01 
58/1ಎ2 ಉಳಿಕೆ 58/2 ಉಳಿಕೆ 0.0.04 

ರಾಜಮ್ಮ /ಲೇ ರಾಮಚಂದ್ರಯ್ಯ 58/1/1462 | ಖುಷ್ಕಿ 58/1ಬಿ ಉಳಿಕೆ 58/1ಎ1 ಉಳಿಕೆ 0.0.12 0-02 
58/1ಬಿ ಉಳಿಕೆ 58/11 ಉಳಿಕೆ 0.0.12 

ರಂಗಸ್ವಾಮಯ್ಯ/ದೊಡ್ಡರಂಗಯ್ಯ 58/*/1A3 | ಖುಷ್ಕಿ 58/1ಬಿ ಉಳಿಕೆ 58/1ಎ1 ಉಳಿಕೆ 0.0.12 0-02 
58/1ಬಿ ಉಳಿಕೆ 58/11 ಉಳಿಕೆ 0.0.12 

ಪ್ರಸನ್ನಮ್ಮ/ಲೇ ರಂಗಯ್ಯ 58/1/1102 | ಖುಷ್ಕಿ 77/3 ಉಳಿಕೆ 58/1ಎ2 ಉಳಿಕೆ 0.1.08 0-03 
7713 ಉಳಿಕೆ 58/1ಎ2 ಉಳಿಕೆ 0.1.08 

ಕೆಂಪಮ್ಮ/ಕೋಂ T.ಔ.ನಂಜುಂಜಯ್ಯ 58/12 ಖುಷ್ಕಿ 58/1ಎ1 ಉಳಿಕೆ 58/3 ಉಳಿಕೆ 0.3.08 0-07 
58/1ಎ1 ಉಳಿಕೆ 58/3 ಉಳಿಕೆ 0.3.08 

ಡಿ.7. ಪುಟ್ಟಸ್ವಾಮಯ್ಯ/ಬಿನ್‌ ತಿಮ್ಮಯ್ಯ 58/*/3 ಖುಷ್ಕಿ 58/2 ಉಳಿಕೆ 53/1ಎ ಉಳಿಕೆ 0.0.12 0-01 
58/2 ಉಳಿಕೆ 531ಎ ಉಳಿಕೆ 0.0.12 











































































































೩೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೬ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 

ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 

25 |C.NV ನಟರಾಜು/0.1/ ವಿರೂಪಾಕ್ಷಯ್ಯ 59/*/2A ತರಿ 77/1 ಉಳಿಕೆ 59/2ಬಿ 7/1 0.0.04 0-01 
77/1 ಉಳಿಕೆ 59/2ಬಿ 7/1 0.0.04 

26 1|C.K.ಕರಿಬಸವಯ್ಯ!ಬಿನ್‌ ಕಪ್ಪಣ್ಣ 59/*/2B ತರಿ 7712 ಉಳಿಕೆ 58 ಉಳಿಕೆ 0.6.00 0-14 
717/2ಎ ಉಳಿಕೆ 58 ಉಳಿಕೆ 0.6.00 

27 ಉಮೇಶಯ್ಯ 1/.5. /ಬಿನ್‌ ಸಿದ್ದವೀರಣ್ಣ 63/*/1 ಖುಷ್ಕಿ 19 ಉಳಿಕೆ 63/2 ಉಳಿಕೆ 0.3.00 0-06 
19 ಉಳಿಕೆ 63/2 ಉಳಿಕೆ 0.3.00 

28 |ಕೃಷ್ಣಮೂರ್ತಿ!ಬಿನ್‌ ಲಕ್ಷ್ಮೀನರಸಿಂಹಯ್ಯ 63/*/2 ಖುಷ್ಕಿ 63/1 ಉಳಿಕೆ 71/1 ಉಳಿಕೆ 0.3.00 0-06 
63/1 ಉಳಿಕೆ 71/1 ಉಳಿಕೆ 0.3.00 

29 |ಸೋಮಣ್ಣ!ಬಿನ್‌ ಕೆಂಪಳಗೌಡ 71/11 ಖುಷ್ಕಿ 63/1 ಉಳಿಕೆ 76/1 ಉಳಿಕೆ 0.1.08 0-03 
63/1 ಉಳಿಕೆ 76/1 ಉಳಿಕೆ 0.1.08 

30 ಪುಟ್ಟಮ್ಮ /ಕೋಂ ಗುರುಶಾಂತಯ್ಯ 76/1/1 ತರಿ 71/1 ಉಳಿಕೆ 76/2 ಉಳಿಕೆ 0.1.00 0-02 

ಶಶಿಕಲಾ/ಕೋಂ 0೦.ಆ.ಹರೀಶ್‌ 76/1/1 Joint Owner 

71/1 ಉಳಿಕೆ 76/2 ಉಳಿಕೆ 0.1.00 

31 ಸಂಜೀವಯ್ಯ/ಬಿನ್‌ ಚಿಕ್ಕಹನುಮಯ್ಯ 76/2 ತರಿ 76/1 ಉಳಿಕೆ 76/3 ಉಳಿಕೆ 0.2.00 0-04 
76/1 ಉಳಿಕೆ 76/3 ಉಳಿಕೆ 0.2.00 

32 (ಸಂಜೀವಯ್ಯ/ಬಿನ್‌ ಚಿಕ್ಕಹನುಮಯ್ಯ 76/13 ತರಿ 76/2 ಉಳಿಕೆ 76/5 ಉಳಿಕೆ 0.1.00 0-02 
76/2 ಉಳಿಕೆ 76/5 ಉಳಿಕೆ 0.1.00 

33 M.C. ಪಂಕಜ /ಬಿನ್‌ ಚಿಕ್ಕಣ್ಣಯ್ಯ 76/*/5 ತರಿ 76/3 ಉಳಿಕೆ 77/1 ಉಳಿಕೆ 0.2.00 0-06 
76/3 ಉಳಿಕೆ 77/1 ಉಳಿಕೆ 0.2.00 

34 |[ಓಂಪ್ರಕಾಶ್‌!ಬಿನ್‌ ಪರಮಶಿವಯ್ಯ 77/1 ಖುಷ್ಕಿ 76/5 ಉಳಿಕೆ 59/2ಬಿ ಉಳಿಕೆ 0.1.00 0-02 
76/5 ಉಳಿಕೆ 59/2ಬಿ ಉಳಿಕೆ 0.1.00 









































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೩೯೧ 




























































































ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
H.C. ತಿಮ್ಮಯ್ಯ/ಬಿನ್‌ ಚಿಕ್ಕೀರಯ್ಯ 132/1/* ಖುಷ್ಕಿ 151/2 ಉಳಿಕೆ 131 ಉಳಿಕೆ 0.7.00 0-08 
151/2 ಉಳಿಕೆ 131 ಉಳಿಕೆ 0.7.00 
ಕರಿಯಣ್ಣ/ಬಿನ್‌ ರಂಗಯ್ಯ 141/*/* ಖುಷ್ಕಿ ಉಳಿಕೆ 201/1 ಉಳಿಕೆ 142/3 0.5.00 0-07 
ಉಳಿಕೆ 201/1 ಉಳಿಕೆ 142/3 0.5.00 
ನರಸಿಂಹಯ್ಯ/ಬಿನ್‌ ಸಂಜೀವಯ್ಯ 142/13 ಖುಷ್ಕಿ ಉಳಿಕೆ 141 ಉಳಿಕೆ 166/3 0.7.00 0-13 
ಧರ್ಮಯ್ಯಗ/ಬಿನ್‌ ಸಂಜೀವಯ್ಯ 142/*/3 Joint Owner 
ನರಸಿಂಹಮೂರ್ತಿ/ಬಿನ್‌ ಲಕ್ಕಣ್ಣ 142/*/3 Joint Owner 
ಉಳಿಕೆ 141 ಉಳಿಕೆ 166/3 0.7.00 
ಲಕ್ಕಣ್ಣ/ಬಿನ್‌ ದಾಸಪ್ಪ 145/*/* ಖುಷ್ಕಿ ಉಳಿಕೆ 166/3 ಉಳಿಕೆ 164 0.3.08 0-06 
ಭದ್ರಮ್ಮ/ಕೋಂ ರಂಗಪ್ಪ 145/*/* ಖುಷ್ಕಿ ಉಳಿಕೆ 166/3 ಉಳಿಕೆ 164 0.2.08 0-04 
ಉಳಿಕೆ 166/3 ಉಳಿಕೆ 164 0.6.00 
ಮಲ್ಲಿಕಾರ್ಜುನಯ್ಯ / ಬಿನ್‌ (ರಂಗಯ್ಯ 151/1/1 ಖುಷ್ಕಿ 154 ಉಳಿಕೆ 151/2 ಉಳಿಕೆ 0.2.00 0-04 
154 ಉಳಿಕೆ 151/2 ಉಳಿಕೆ 0.2.00 
ಮುನಿಯಪ್ಪ/ಕೆಂಪಯ್ಯ 151/1/2 ಖುಷ್ಕಿ 151/1 ಉಳಿಕೆ 132 ಉಳಿಕೆ 0.2.00 0-04 
151/1 ಉಳಿಕೆ 132 ಉಳಿಕೆ 0.2.00 
ಕೆಂಪಮ್ಮ /ಕೋಂ ದೊಡ್ಡಯ್ಯ 154/*/* ಖುಷ್ಕಿ 155/2 ಉಳಿಕೆ 151/1 155/2 0.1.08 0-02 
ಕೆರೆಶಾಂತಮ್ಮ/ಬಿನ್‌ ಚಿಕ್ಕಮ್ಮ 154/*/* ಖುಷ್ಕಿ 155/2 151/1 ಉಳಿಕೆ ಉಳಿಕೆ 0.7.08 0-08 
155/2 ಉಳಿಕೆ 151/1 155/2 0.9.00 
ಫಡ/ 155/*/1 ಖುಷ್ಕಿ ಉಳಿಕೆ 155/2 ಉಳಿಕೆ ಗಡಿ 0.3.00 0-06 
ಉಳಿಕೆ 155/2 ಉಳಿಕೆ ಗಡಿ 0.3.00 






















































































೩೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೬ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 

ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 

45 (ಮುನಿಶಾಮಯ್ಯ / ಬಿನ್‌ ಲೇಟ್‌ ನಾಗಪ್ಪ 155/*/2 ಖುಷ್ಕಿ 156/3, ಉಳಿಕೆ 154 155/1 0.6.08 0-08 
156/4 
156/3, ಉಳಿಕೆ 154 155/1 0.6.08 
156/4 

46 |ನಂಜುಂಡಪ್ಪ!/ನರಸಪ್ಪ 156/*/1 ಖುಷ್ಕಿ ಉಳಿಕೆ 162 ಉಳಿಕೆ 156/2 0.1.08 0-02 
ಉಳಿಕೆ 162 ಉಳಿಕೆ 156/2 0.1.08 

47 (ಶಾಮಣ್ಣ / ಬಿನ್‌ ನಾರಾಯಣಪ್ಪ 156/*/2 ಖುಷ್ಕಿ ಉಳಿಕೆ 156/1 ಉಳಿಕೆ 156/3 0.2.00 0-02 
ಉಳಿಕೆ 156/1 ಉಳಿಕೆ 156/3 0.2.00 

48 (ಹನುಮಂತರಾಯಪ್ಪ/ರಾಮಯ್ಯ 156/*/3 ಖುಷ್ಕಿ ಉಳಿಕೆ 156/2 155 156/4 0.4.00 0-04 
ಉಳಿಕೆ 156/2 155 156/4 0.4.00 

49 (ಅಶ್ವತಮ್ಮ/ಲೇ.ಗಂಗಯ್ಯ 156/*/4 ಖುಷ್ಕಿ ಉಳಿಕೆ 156/3 ಉಳಿಕೆ 155 0.1.00 0-02 
ಉಳಿಕೆ 156/3 ಉಳಿಕೆ 155 0.1.00 

50 ಫಡ! 162/*/* ಖುಷ್ಕಿ ಉಳಿಕೆ 163 ಉಳಿಕೆ 156/1 0.6.00 0-08 
ಉಳಿಕೆ 163 ಉಳಿಕೆ 156/1 0.6.00 

51 ಮಂಜುನಾಥ/ದೊಡ್ಡಹನುಮಯ್ಯ 163/*/* ಖುಷ್ಕಿ ಉಳಿಕೆ 164 ಉಳಿಕೆ 162 0.4.00 0-05 
ಉಳಿಕೆ 164 ಉಳಿಕೆ 162 0.4.00 

52  (ಭೀಮಯ್ಯ/ಬಿನ್‌ ಸಂಜೀವಯ್ಯ 164/*/* ಖುಷ್ಕಿ ಉಳಿಕೆ 165 ಉಳಿಕೆ 163 0.7.00 0-09 

ನರಸಿಂಹಮೂರ್ತಿ/ 164/*/* Joint Owner 

ಉಳಿಕೆ 165 ಉಳಿಕೆ 163 0.7.00 

53  |ರಂಗಯ್ಯ!ಲೇ..ಗುಂಡಯ್ಯ 165/*/* ಖುಷ್ಕಿ ಉಳಿಕೆ 145 ಉಳಿಕೆ 144 0.1.00 0-01 
ಉಳಿಕೆ 145 ಉಳಿಕೆ 144 0.1.00 









































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೩೯೩ 













































































ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 

ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 

T.P ನಾಗರಾಜು/ಬಿನ್‌ ಪುಟ್ಟರುದ್ರಯ್ಯ 166/*/3 ಖುಷ್ಕಿ ಉಳಿಕೆ 142/3 ಉಳಿಕೆ 145 0.5.00 0-04 
ಉಳಿಕೆ 142/3 ಉಳಿಕೆ 145 0.5.00 

ಜ.ನಾಗರಾಜು!/ಬಿನ್‌ ಲೇ.ಚಿಕ್ಕಕಂಬಯ್ಯ 169/*/10 | ಖುಷ್ಕಿ 69/11 ಉಳಿಕೆ 69/9 ಉಳಿಕೆ 0.2.00 0-04 
69/11 ಉಳಿಕೆ 69/9 ಉಳಿಕೆ 0.2.00 

ಜ.ಚಿನ್ನಪ್ಟ!ಬಿನ್‌ ಲೇ.ಚಿಕ್ಕಕಂಬಯ್ಯ 169/*/11 ಖುಷ್ಕಿ ಉಳಿಕೆ 69/4 69/10 ಉಳಿಕೆ 0.1.00 0-01 
ಉಳಿಕೆ 69/4 69/10 ಉಳಿಕೆ 0.1.00 

ಪ್ರಕಾಶ್‌/ಬಿನ್‌ ಲೇ.ಪುಟ್ಟಯ್ಯ 169/*/4 ಖುಷ್ಕಿ ಉಳಿಕೆ 179/2 ಉಳಿಕೆ 69/11 0.3.00 0-05 
ಉಳಿಕೆ 179/2 ಉಳಿಕೆ 69/11 0.3.00 

ರಂಗಣ್ಣ/ಬಿನ್‌ ಲೇ.ಪುಟ್ಟಯ್ಯ 169/*/6 ಖುಷ್ಕಿ 69/7 ಉಳಿಕೆ ಗಡಿ ಉಳಿಕೆ 0.2.08 0-05 
69/7 ಉಳಿಕೆ ಗಡಿ ಉಳಿಕೆ 0.2.08 

K.ಕೃಷ್ಣಮ್ಮ!ಬಿನ್‌ ಲೇ.ಚಿಕ್ಕಕಂಬಯ್ಯ 169/17 ಖುಷ್ಕಿ 69/8 ಉಳಿಕೆ 69/6 ಉಳಿಕೆ 0.1.08 0-03 
69/8 ಉಳಿಕೆ 69/6 ಉಳಿಕೆ 0.1.08 

(ಕೃಷ್ಣಪ್ಪ/ಬಿನ್‌ ಲೇ.ಚಿಕ್ಕಕಂಬಯ್ಯ 169/*/8 ಖುಷ್ಕಿ 69/9 ಉಳಿಕೆ 69/7 ಉಳಿಕೆ 0.2.00 0-04 
69/9 ಉಳಿಕೆ 69/7 ಉಳಿಕೆ 0.2.00 

((.ರಂಗಸ್ವಾಮಿ/ಬಿನ್‌ ಲೇ.ಚಿಕ್ಕಕಂಬಯ್ಯ 169/*/9 ಖುಷ್ಕಿ 69/10 ಉಳಿಕೆ 69/8 ಉಳಿಕೆ 0.2.00 0-04 
69/10 ಉಳಿಕೆ 69/8 ಉಳಿಕೆ 0.2.00 

ಸಾವಿತ್ರಮ್ಮ/ಸಿದ್ದಪ್ಪ 174/*/* ಖುಷ್ಕಿ ಗಡಿ ಉಳಿಕೆ 175 ಉಳಿಕೆ 0.11.08 0-21 
ಗಡಿ ಉಳಿಕೆ 175 ಉಳಿಕೆ 0.11.08 

ಶೇಖಿರಯ್ಯ/ಲೇ..ಹುಚ್ಚಪ್ಪ 176/*/* ಖುಷ್ಕಿ 175 ಉಳಿಕೆ 178 ಉಳಿಕೆ 0.2.08 0-05 

ಉಮೇಶ್‌/ಲೇ..ಹುಚ್ಚಪ್ಪ 176/*/* ಖುಷ್ಕಿ 175 ಉಳಿಕೆ 178 ಉಳಿಕೆ 0.3.08 0-06 



































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೬ 













































































ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 

ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 

ಸುಶೀಲಮ್ಮ/ಲೇ..ಹುಚ್ಚಪ್ಪ 176/*/* ಖುಷ್ಕಿ 175 ಉಳಿಕೆ 178 ಉಳಿಕೆ 0.4.00 0-06 
175 ಉಳಿಕೆ 178 ಉಳಿಕೆ 0.10.00 

ಸರ್ಕಾರಿ ಫಡ / 178/*/* ಖುಷ್ಕಿ 176 ಉಳಿಕೆ 179/1 ಉಳಿಕೆ 0.12.00 0-11 
176 ಉಳಿಕೆ 179/1 ಉಳಿಕೆ 0.12.00 

K. 5. ಗಂಗರಾಜು/ಬಿನ್‌ ಶಂಕರಯ್ಯ 179/*/1 ಖುಷ್ಕಿ 178 ಉಳಿಕೆ 179/2 ಉಳಿಕೆ 0.8.00 0-07 
178 ಉಳಿಕೆ 179/2 ಉಳಿಕೆ 0.8.00 

C. ನಾಗರಾಜು/ಬಿನ್‌ ಚಂದ್ರಪ್ಪ 179/*/2 ಖುಷ್ಕಿ 179/1 ಉಳಿಕೆ ಉಳಿಕೆ ಉಳಿಕೆ 0.6.00 0-05 
179/1 ಉಳಿಕೆ ಉಳಿಕೆ ಉಳಿಕೆ 0.6.00 

N.ಪದ್ಮ/ಕೋಂ ಸಿ.ಕೃಷ್ಣಮೂರ್ತಿ 193/*/4 ಖುಷ್ಕಿ ಉಳಿಕೆ ಉಳಿಕೆ 203/2 202/1 0.1.00 0-02 
ಉಳಿಕೆ ಉಳಿಕೆ 203/2 202/1 0.1.00 

ಲಕ್ಷ್ಮೀನರಸಮ್ಮ/ಕೋಂ ಕೆ.ನರಸಿಂಹಯ್ಯ 201/1/1 ಖುಷ್ಕಿ ಉಳಿಕೆ 202/1 ಉಳಿಕೆ 141 0.5.00 0-09 
ಉಳಿಕೆ 202/1 ಉಳಿಕೆ 141 0.5.00 

ರಂಗಮನ್ನಾರಯ್ಯ/ರಂಗಯ್ಯ 202/1/1 ಖುಷ್ಕಿ ಉಳಿಕೆ 193/4 ಉಳಿಕೆ 201/1 0.9.08 0-19 
ಉಳಿಕೆ 193/4 ಉಳಿಕೆ 201/1 0.9.08 

ಮಹದೇವಮ್ಮ/ಕೋಂ 0ಿ./.ಗಂಗಯ್ಯ 203/*/2 ಖುಷ್ಕಿ ಉಳಿಕೆ 203/3 ಉಳಿಕೆ ಉಳಿಕೆ 0.10.00 0-20 
ಉಳಿಕೆ 203/3 ಉಳಿಕೆ ಉಳಿಕೆ 0.10.00 

ಶೀಬಿರಂಗಯ್ಯ/ಬಿನ್‌ ನರಸಿಂಹಯ್ಯ 203/*/3 ಖುಷ್ಕಿ 203/2 ಉಳಿಕೆ 97 ಉಳಿಕೆ 0.5.00 0-10 
203/2 ಉಳಿಕೆ 97 ಉಳಿಕೆ 0.5.00 

ಚಿಕ್ಕಮ್ಮ/ಚಿಕ್ಕಣ್ಣ 205/*/1 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆೊುಎ ಸೆ 0.1.08 0-04 
ಉಳಿಕೆ ಉಳಿಕೆ ಉಳಿಕೆ,2ಎ| ರಸ್ತೆ 0.1.08 



































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ೩೯೫ 
















































































ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
75 ಮೈಲಾರಯ್ಯ/ಬಿನ್‌ ಸಿದ್ದಲಿಂಗಯ್ಯ 210/*/* ಖುಷ್ಕಿ 132 ಉಳಿಕೆ ಗಡಿ ಉಳಿಕೆ 0.0.12 0-08 
ಹನುಮಂತರಾಯಪ್ಪ/ಬಿನ್‌ ಸಿದ್ದಲಿಂಗಯ್ಯ 210/*/* Joint Owner 
ಹೊನ್ನಲಿಂಗಯ್ಯ!ಬಿನ್‌ ಸಿದ್ದಲಿಂಗಯ್ಯ 210/*/* Joint Owner 
ಪದ್ದುಲಿಂಗಯ್ಯ/ಬಿನ್‌ ಸಿದ್ದಲಿಂಗಯ್ಯ 210/*/* Joint Owner 
132 ಉಳಿಕೆ ಗಡಿ ಉಳಿಕೆ 0.0.12 
Village Extents: 5.34.08 
ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Tumkur ಹೋಬಳಿ : ಬೆಳ್ಳಾವಿ ಗ್ರಾಮ : ಸೋರೇಕುಂಟಿ. 
Agricultural 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
1 ಚಿಣ್ಣಯ್ಯ/ಬಿನ್‌ ಶೀಬಯ್ಯ 149/*/2 ಖುಷ್ಕಿ 148 ಉಳಿಕೆ 143/3 ಉಳಿಕೆ 0.0.12 0-06 
148 ಉಳಿಕೆ 143/3 ಉಳಿಕೆ 0.0.12 
2 ರಾಧಮ್ಮ/ಕೋಂ ರಂಗಸ್ವಾಮಯ್ಯ 149/*/3 ಖುಷ್ಕಿ 149/1 ಉಳಿಕೆ 148 ಉಳಿಕೆ 0.1.00 0-04 
149/1 ಉಳಿಕೆ 148 ಉಳಿಕೆ 0.1.00 









































Village Extents: 0.1.12 








| R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 | 
Licensed to post without prepayment WPP No. 297 






































೩೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೧೪ ಭಾಗ ೬ 
ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Tumkur ಹೋಬಳಿ : ಬೆಳ್ಳಾವಿ ಗ್ರಾಮ : ಹುಚ್ಚಬಸವನಳ್ಳಿ 
Agricultural 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
1. (ಶಿವಗಂಗಮ್ಮ/ಬಿನ್‌ ನಿರಂಜನಮೂರ್ತಿ 8/*/1A ಖುಷ್ಕಿ ಗಡಿ ಗಡಿ 1ಬಿ ಉಳಿಕೆ 0.2.00 0-01 
ಗಡಿ ಗಡಿ 1ಬಿ ಉಳಿಕೆ 0.2.00 
2 |ಶಿವಗಂಗಮ್ಮ/ನಿರಂಜನಮೂತಿ 8/*/1B ಖುಷ್ಕಿ ಉಳಿಕೆ ಗಡಿ 81/1ಎ ಉಳಿಕೆ 0.1.00 0-03 
ಉಳಿಕೆ ಗಡಿ 81/1ಎ ಉಳಿಕೆ 0.1.00 
3 (ಚಂದ್ರಯ್ಯ/ವಜ್ರಯ್ಯ 8/*1/2 ಖುಷ್ಕಿ 8/1ಎ ಉಳಿಕೆ 9/1 ಉಳಿಕೆ 0.4.08 0-05 
8/1ಎ ಉಳಿಕೆ 9/1 ಉಳಿಕೆ 0.4.08 
4 (ಪಾರ್ವತಮ್ಮ/ಕೋಂ ಮಹದೇವಯ್ಯ 9/*/1 ಖುಷ್ಕಿ 8/2 ರಸ್ತೆ ಗಡಿ ಉಳಿಕೆ 0.7.00 0-08 
8/2 ರಸ್ತೆ ಗಡಿ ಉಳಿಕೆ 0.7.00 









































Village Extents: 0.14.08 





DESIGNATION : SLAO 


LAOCIRCLE : ವಿಶೇಷ ಭೂಸ್ವಾಧೀನಾಧಿಕಾರಿ 


LAOLOCATION : Tumkur 


PR-68 
50-5 


Agricultural Total Extenis:8.21.8.00 








ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು 


, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


